ಕರ್ನಾಟಕ ವಿಧಾನ 


ಪರಿಷತು 
ಮೆ 


148(73) 
ಶ್ರೀ ಕೆ. ಗೋವಿಂದರಾಜ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 03.03.2020 
ಪೌರಾಡಳಿತ, ತೋಟಗಾರಿಕೆ ಹಾಗೂ 
ಉತ್ತರಿಸುವವರು ರೇಷ್ಮೆ ಸಚಿವರು 
ಕ್ರಸಂ. ಪಶ್ನೆ ಉತ್ತರ 
ಅ) | ರಾಜ್ಯದೆಲ್ಲಿ ಅಂತರ್ಜಲ ಮಟ್ಟ] ಮಳೆ ನೀರು ವ್ಯರ್ಥ ವಾಗುತ್ತಿರುವುದನ್ನು ಸರ್ಕಾರ ಪೆರಿಗಣಿಸಿ 
ಪಾತಾಳಕ್ಕೆ ಕುಸಿದಿರುವುದು | ಕರ್ನಾಟಕ ಮಾದರಿ ಕಟ್ಟಡ ಸಂಹಿತೆ - 2017ನ್ನು ಎಲ್ಲಾ 


ಹಾಗೂ ವರ್ಷದಿಂದ ವರ್ಷಕ್ಕೆ 
ವಿರಳವಾಗುತ್ತಿರುವ ಮಳೆಗಾಲ 


ಅಂತರ್ಜಲಕ್ಕೆ ಹೊಡೆತ 
ನೀಡುತ್ತಿರುವುದು ಹಾಗೂ 
ನಗರಗಳಲ್ಲಿನ 


ಡಾಂಬರೀಕರಣದಿಂದಾಗಿ ನೀರು 
ಇಂಗಲು ಜಾಗವೇ ಇಲ್ಲದೆ ಮಳೆ 
ನೀರು ಚರಂಡಿಗೆ ಸೇರಿ 
ವ್ಯರ್ಥವಾಗುತ್ತಿರುವುದನ್ನು 

ಸರ್ಕಾರ ಗಂಭೀರವಾಗಿ 
ಪರಿಗಣಿಸಿದೆಯೇ; ಹಾಗಿದ್ದಲ್ಲಿ, 
ಕೈಗೊಂಡ ಕ್ರಮಗಳ ಬಗ್ಗೆ 
ಮಾಹಿತಿ ಒದಗಿಸುವುದು: 


ಆ) 


ಭೊಮಿಯಲ್ಲಿ `ಕಳೆದ್‌`'ಮೂರು 
ವರ್ಷಗಳ ಅವಧಿಯಲ್ಲಿ 
ಅಂತರ್ಜಲ ಪ್ರಮಾಣವನ್ನು 


ಪರಿಣಾಮಕಾರಿಯಾಗಿ ಹೆಚ್ಚಿಸಲು 
ಸರ್ಕಾರ ಯಾವ 
ಮಾರ್ಗೋಪಾಯಗಳನ್ನು 

ಅನುಸರಿಸುತ್ತಿದೆ: ಹಾಗೂ ಈ 
ನಿಟ್ಟಿನಲ್ಲಿ ಒದಗಿಸಲಾದ ಹಾಗು 


ವಿನಿಯೋಗಿಸಲಾದ ಅನುದಾನ 
ಎಷ್ಟು; (ವಿಷರಗಳನ್ನು 
ನೀಡುವುದು) 


ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಳವಡಿಸಿಕೊಳ್ಳುವಂತೆ ಆದೇಶ 
ನೀಡಲಾಗಿದೆ. 


ಕರ್ನಾಟಕ ಮಾದರಿ ಕಟ್ಟಡ ಸಂಹಿತೆ - 2017 ರ 
ಚಾಪ್ಪರ್‌-10, ಸೆಕ್ಷನ್‌ 10.1 ರಂತೆ ನಗರ ಸ್ಥಳೀಯ 
ಸಂಸ್ಥೆಗಳಲ್ಲಿ, 100 ಚ.ಮೀ. ಅಥವಾ ಅದಕ್ಕಿಂತ ಹೆಚ್ಚು 
ವಿಸೀರ್ಣವಿರುವ ಕಟ್ಟಡಗಳಲ್ಲಿ ಮಳೆನೀರು ಕೊಯ್ದು 
ಕಡ್ಡಾಯ ಮಾಡಲಾಗಿದೆ. ಕಟ್ಟಡ ಪರವಾನಗಿ ಪಡೆಯಲು, 
ಮಳೆನೀರು ಕೊಯ್ದು ವ್ಯವಸ್ಥೆ ಅಳವಡಿಸುವುದು 
ಕಡ್ಡಾಯವಾಗಿದೆ. ಆದ್ದರಿಂದ ಮಳೆ ನೀರು ವ್ಯರ್ಥವಾಗದೇ, 
ಮಳೆನೀರು ಸಂಗ್ರಹ, ನೀರಿನ ಮರುಬಳಕೆ ಹಾಗೂ ಮಳೆ 
ನೀರು ಸಂರಕ್ಷಣೆಯನ್ನು ಉತ್ತೇಜಿಸಲಾಗುತ್ತಿದೆ. 


ಸೆಕ್ಷನ್‌ 10.4 ರಂತೆ, 500 ಚ.ಮೀ. ಅಥವಾ ಅದಕ್ಕಿಂತ 
ಹೆಚ್ಚು ವಿಸ್ತೀರ್ಣವಿರುವ ಸಾರ್ವಜನಿಕ ಉದ್ಯಾನವನಗಳು, 
ಸ್ಮಾರಕಗಳು, ಆಟದ ಮೈದಾನಗಳು, ಕ್ರೀಡಾಂಗಣ, ಪ್ಲಾಜಾ, 
ಪಾರ್ಕಿಂಗ್‌ ಸ್ಥಳಗಳಂತಹ, ಬಯಲು ಪ್ರದೇಶಗಳಲ್ಲಿ 
ವೈಜ್ಞಾನಿಕವಾಗಿ ಮಳೆನೀರು ಕೊಯ್ದು ವ್ಯವಸ್ಥೆಯನ್ನು 
ಅಳವಡಿಸುವುದು ಕಡ್ಡಾಯವಾಗಿದೆ. 


ಹಾಗೂ ಈ ಕೆಳಕಂಡ ತಂತ್ರಜ್ಞಾನಗಳನ್ನು 
ಉಪಯೋಗಿಸುವ ಆಯ್ಕೆಗಳನ್ನು ಉಲ್ಲೇಖಿಸಲಾಗಿದೆ. 

J) ವೆಲ್ಕಂ ಚಾನೆಲ್‌ ಮತ್ತು ಪರ್ಕೋಲೇಷನ್‌ 
ಗುಂಡಿಗಳನ್ನು ಅಳವಡಿಸುವುದು. 

2) ಖಾಲಿಯಿರುವ ಬೋರ್‌ವೆಲ್‌ಗಳನ್ನು ಅಂತರ್ಜಲ 
ಪುನರ್‌ ಭರ್ತಿಗಾಗಿ ಬಳಸುವುದು. 

3) ದೊಡ್ಡ ಜಾಗಗಳಲ್ಲಿ ಹರಿದು ಬಂದು ಸೇರುವ 
ಮಳೆನೀರನ್ನು ಜಲ-ಸಂಗ್ರಹಾಗಾರಗಳಾಗಿ 
ಪರಿವರ್ತಿಸುವುದು. 


ನೆಗರ ಸ್ಥಳೀಯ ಸಂಸ್ಥೆಗಳ ಅಧೀನದಲ್ಲಿರುವ ದಡಗಳ 
ಮಳೆನೀರು ಕೊಯ್ದು ವ್ಯವಸ್ಥೆಯನ್ನು ಹಾಗೂ ಮಳೆನೀರು 
ಚರಂಡಿಗಳಲ್ಲಿ ಅಂತರ್ಜಲ ಪುನರ್‌ಭರ್ತಿ ವ್ಯವಸ್ಥೆಯನ್ನು 
ಕಲ್ಪಿಸಲು 14ನೇ ಹಣಕಾಸು, ಮುನಿಸಿಪಾಲ್‌ ನಿಧಿಯಿಂದ 
ಹಾಗೂ ಎಸ್‌.ಎಫ್‌.ಸಿ. ಮುಕ್ತನಿಧಿಯಿಂದ ಬಂದ 
ಅನುದಾನವನ್ನು ಉಪಯೋಗಿಸುವ ಅವಕಾಶವಿದೆ. 


ಇ) 


ಇತರೆ 'ಡೇಶ 
ಅಂತರ್ಜಲ ಪ್ರಮಾಣವನ್ನು 
ಹೆಚ್ಚಿಸುವ ನಿಟ್ಟಿನಲ್ಲಿ 
ಕೈಗೊಂಡಿರಬಹುದಾದ ವಿಶೇಷ 
ಯೋಜನೆಗಳನ್ನು ಸರ್ಕಾರವು 
ಅನುಸರಿಸುವುದೇ: ಹಾಗಿದ್ದಲ್ಲಿ, 
ಈ ನಿಟ್ಟಿನಲ್ಲಿ ಕೈಗೊಂಡಿರುವ 
ಕ್ರಮಗಳ ಬಗ್ಗೆ ಸಂಪೂರ್ಣ 
ಮಾಹಿತಿ ಒದಗಿಸುವುದು? 


ರಾಜ್ಯಗಳಲ್ಲಿ 


ಕೇಂದ್ರ ಸರ್ಕಾರದ `'ಉಪೆಕ್ರಮೆಗಳೆಲ್ಲೊಂದಾದೆ ಜಲಶಕ್ತಿ 
ಅಭಿಯಾನದಡಿ 56 ನಗರ ಸ್ಥಳಿಯ ಸಂಸ್ಥೆಗಳಲ್ಲಿ ಜಲ 
ಸಂರಕ್ಷಣೆಯ 4 ಸಂಭಾವ್ನ ಅಂಶಗಳಾದ ಮಳೆನೀರು 
ಯ್ದು, ಸಂಸ್ಕರಿಸಿದ ತ್ಯಾಜ್ಯ ನೀರಿನ ಮರುಬಳಕೆ, ನೀರಿನ 
ಲಗಳ ಪುನಶ್ನೇತನ ಹಾಗೂ ಗಿಡನೆಡುವ 
ಕಾರ್ಯಕ್ರಮಗಳ ಮೂಲಕ ಭೂಮಿಯ ಮೇಲಿನ 
ಜಲಮೂಲಗಳ ಹಾಗೂ ಅಂತರ್ಜಲದ ಸಂರಕ್ಷಣೆಯನ್ನು 
ಮಾಡಲು ದೆಶೀಯವಾಗಿ ತಂತ್ರಜ್ಞಾನ ಬಳಸಲು 
ಕಮಕ್ಕೆಗೊಳ್ಳಲಾಗಿದೆ. 


ನಅಇ 09 ಜಿಇಎಲ್‌ 2020 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಟೆ ಸಚಿವರು 


